ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯಪಾಲಕ ಇಂಜಿನಿಯರ್‌ ಹುದ್ದೆಗಳ ಬಗ್ಗೆ 


ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 


224 (281) ಮಾನ್ಯ ಉಪಮುಖ್ಯಮಂತಿಗಳು (ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ ಸಚಿ:ವರು) ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಲೋಕೋಪಯೋಗಿ ಇಲಾಖೆಯಲ್ಲಿ ಮಂಜೂರಾದ/ಅಗತ್ಯವಿರುವ ಸಂಖ್ಯೆಗಿಂತ ಹೆಚ್ಚುವರಿಯಾಗಿ 
ನಿಯಮ 32ರಡಿ ಪದೋನ್ನತಿಯನ್ನು ನೀಡಲಾಗಿದೆಯೇ ; ಕಾರ್ಯಪಾಲಕ ಇಂಜಿನಿಯರುಗಳ 
ಮಂಜೂರಾದ ಹುದ್ದೆಗಳು 600, ಪದೋನ್ನತಿ ನೀಡಿರುವುದು 800, ಇದೇ ರೀತಿಯಲ್ಲಿ ಎಲ್ಲಾ ದರ್ಜೀಿಯ 
ಇಂಜಿನಿಯರ,ಳ ಪದೋನ್ನತಿ ನೀಡಲಾಗಿದೆಯೇ ; (ವಾಸ್ತವ ಅಂಕಿ-ಅಂಶಗಳನ್ನು ನೀಡುವುದು) 


(ಆ) ಲೋಕೋಪಯೋಗಿ ಇಲಾಖೆಯಲ್ಲಿ ಹುದ್ದೆ ನಿರೀಕ್ಷಣೆಯಲ್ಲಿರುವ ಇಂಜಿನಿಯರ,ಳ ದರ್ಜಿವಾರು 
ಸಂಖ್ಯೆ ಎಷ್ಟು ; ಸರ್ಕಾರದ ಮೇಲೆ ಆಗುವ ಹಣಕಾಸಿನ ಹೊರೆ ಎಷ್ಟು ; ಅಂದಾಜಿನ ಪ್ರಕಾರ ಸುಮಾರು 500 
ವಿವಿಧ ದರ್ಜೀಿಯ ಇಂಜಿನಿಯರ4ಳ ಹುದ್ದೆ ಇಲ್ಲದಿರುವುದು ನಿಜವೇ ; (ಅಂಕಿ-ಅಂಶಗಳನ್ನು ನೀಡುವುದು) 


(ಇ) ಮಾನ್ಯ ಮುಖ್ಯಮಂತಿಗಳಿಂದ ಕಡತದಲ್ಲಿ ವರ್ಗಾವಣೆ ಆದೇಶ ನೀಡಿದಂತಹ ಪ್ರಕರಣಗಳಲ್ಲಿ ಮರು 
ಸ್ಥಳ ನಿಯುಕಿಗಾಗಿ ಮಂತಿಗಳಿಗೆ ಕಡತ ಸಲ್ಲಿಸುವ೦ತಹ ಸಂಪ್ರದಾಯ ಪಾಲಿಸಲಾಗುತ್ತಿದೆಯೇ; ಇದ್ದಲ್ಲಿ, 
ಇದರಿಂದ ವಿಳಂಬ ಮತ್ತು ಭ್ರಷ್ಮಾಚಾರ ಹೆಚ್ಚುವುದಿಲ್ಲವೇ? (ಸಂಪೂರ್ಣ ಮಾಹಿತಿ ನೀಡುವುದು) 


